ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೆ ವಿಧಾನಸಭೆ 
ಏಳನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾಂಕ ೨೦ನೇ ಏಪ್ರಿಲ್‌, 2೦15 
(ಸಮಯ: ಬೆಳಗ್ಗೆ 11.0೦ ಗ೦ಟೆಗೆ) 


. ಕಾರ್ಯದರ್ಶಿಯವರ ವರದಿ ಹ 


ಕಾರ್ಯದರ್ಶಿಯವರು: -ಕಳೆದ ಅಧಿವೇಶನದಲ್ಲ ವರದಿಯನ್ನು ಒಪ್ಪಿಸಿದ ನಂತರ 
ರಾಷ್ಟ್ರಪತಿ / ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಯನ್ನು ಸಭೆಯ ಮುಂದೆ 


ಮಂಡಿಸುವುದು. 
| ೨. ಶಾಸನ ರಚನೆ 


| ವಿಧೇಯಕವನ್ನು ಮಂಡಿಸುವುದು. 


ಕರ್ನಾಟಕ ನಗರಪಾಲಕೆಗಳ (ತಿದ್ದುಪಡಿ) ವಿಧೇಯಕ, 2೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು 


ಅ) ೨೦15ನೇ ಸಾಅನ ಕರ್ನಾಟಕ ನಗರಪಾಅಕೆಗಳ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು. 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


Il. ವಿಧೇಯಕವನ್ನು ಪರ್ಯಾಲೋಚಸುವುದು ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ನಗರಪಾಅಕೆಗಳ (ತಿದ್ದುಪಡಿ) ವಿಧೇಯಕ, 2೦1೮ 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು 


ಅ) 2೦15ನೇ ಸಾಅನ ಕನಾ೯ಟಕ ನಗರಪಾಅಕೆಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಟಚಸಬೇಕೆ೦ದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(hutp://kla.kar.nic.in/assembly/lob/lob.htm) 


